“7 


ಕರ್ನಾಟಿಕ ವಿಧಾನ ಪರಿಷತ್‌ 


1. ಮಾನ್ಯ ಸದಸ್ಯರ ಹೆಸರು 

2. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. 
3. ಉತ್ತರಿಸುವ ದಿನಾಂಕ" 

4. ಉತ್ತರಿಸುವ ಸಚಿವರು 


ಶ್ರೀ ಎನ್‌.ರವಿಕುಮಾರ್‌ 
239 


: 02.02.2021 


ಮಾನ್ಯ ಸಹಕಾರ ಸಚಿವರು 


ಅ.1 
"ಸಂ 


ಪ್ರಶ್ನೆ 


(ಅ) 


ಕಳೆದ ಮೂರು ವರ್ಷಗಳಲ್ಲಿ ಸಹಕಾರಿ 
ಕಾನೂನಿನ ಅನ್ವಯ ಬೆಂಗಳೂರು ವಗರ 
ವ್ಯಾಪ್ತಿಯಲ್ಲಿ ಎಷ್ಟು ಬಹು ಮಹಡಿ 
ಕಟ್ಟಡಗಳ ಮಾಲೀಕರ ಸಂಘಗಳ 
ನೋಂದಣಿಯಾಗಿದೆ. (ವಿಭಾಗವಾರು ಮಾಹಿತಿ 
ನೀಡುವುದು) (lat Owners Association) 


ಸ್‌ 


ಉತ್ತರ 


ಕಳೆದ ಮೂರು ವರ್ಷಗಳಲ್ಲಿ ಕರ್ನಾಟಿಕ ಸಹಕಾರ 
ಸಂಘಗಳ ಕಾಯ್ದೆ 19599 ರಡಿ ಬಹುಮಹಡಿ 
ಕಟ್ಟಿಡಗಳ ಮಾಲೀಕರ" ಸಹಕಾರ ಸಂಘಗಳು 
ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 
ನೋಂದಣಿಯಾಗಿರುವುದಿಲ್ಲ. 


ಈ 


ಬಹು ಮಹಡಿ ವಸತಿ ಕಟ್ಟಿಡಗಳ ಮಾಲೀಕರ 
ಸಂಘಗಳು ಸಹಕಾರಿ ಕಾಯ್ದೆಯ ಯಾವ 
ಕಲಂಗಳ ಅನ್ವಯ ನೋಂದಣಿಯಾಗಿದೆ; 
(ಸದರಿ ಕಾನೂನಿನ ಕಲಂಗಳ ಪ್ರತಿಯನ್ನು 
ಒದಗಿಸುವುದು) 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ರನ್ವಯ ಬಹುಮಹಡಿ ವಸತಿ ಕಟ್ಟಡಗಳ ಮಾಲೀಕರ 
ಸಂಘಗಳು ನೋಂದಣಿಯಾಗಿರುವುದಿಲ್ಲ. 


ಗೌ. ಉಚ್ಚಿ ನ್ಯಾಯಾಲಯವು ಬಹುಮಹಡಿ ವಸತಿ 


(ಇ) | ಮಾನ್ಯ ಕರ್ನಾಟಕ ಉಜ್ಜ ನ್ಯಾಯಾಲಯವು 
ಬಹು ಮಹಡಿ ವಸತಿ ಮಾಲೀಕರ | ಮಾಲೀಕರ ಸಂಘಗಳನ್ನು ಸಹಕಾರಿ 
ಸಂಘಗಳನ್ನು ಸಹಕಾರಿ ಕಾಯ್ದೆಯ ಅನ್ವಯ | ಕಾಯ್ದೆಯನ್ವಯ ನೋಂದಣಿ ಮಾಡಬಾರದಾಗಿ 
ನೋಂದಣಿ “ಮಾಡಬಾರದೆಂದು ಆದೇಶ | ನಿರ್ದಿಷ್ಟವಾದ ಆದೇಶ ನೀಡಿರುವುದಿಲ್ಲ. 
ನೀಡಿದೆಯೇ; ಸದರಿ ನ್ಯಾಯಾಲಯದ - 
ಆದೇಶದ ಪ್ರತಿಯನ್ನು ನೀಡುವುದು. 

(ಈ) | ಮಾನ್ಯ ನ್ಯಾಯಾಲಯವು ಬಹು ಮಹಡಿ | ಗೌ. ಉಚ್ಚ ನ್ಯಾಯಾಲಯವು ಬಹು ಮಹಡಿ ವಸತಿ 


ವಸತಿ ಕಟ್ಟಡಗಳ ಮಾಲೀಕರ ಸಂಘಗಳನ್ನು 
ಸಹಕಾರಿ ಕಾಯ್ದೆಯ ಅನ್ನಯ ನೋಂದಣಿ 
ಮಾಡಬಾರದೆಂದು ಆದೇಶ ನೀಡಿದಲ್ಲಿ 
ಈಗಾಗಲೇ ನೋಂದಣಿಯಾಗಿರುವ ಬಹು 
ಮಹಡಿ ವಸತಿ ಕಟ್ಟಡಗಳ ಮಾಲೀಕರ 
ಸಂಘಗಳ ನೋಂದಣಿಯು ರದ್ಮಾಗುವುದೇ; ಈ 
ಕುರಿತು ಸರ್ಕಾರದ ನಿಲುವೇನು? 


ಕಟ್ಟಡಗಳ ಮಾಲೀಕರ ಸಂಘಗಳನ್ನು ಕರ್ನಾಟಿಕ 
ಸಹಕಾರ ಸಂಘಗಳ ಕಾಯ್ದೆ 1959 ಅನ್ವಯ 
ನೋಂದಣಿ ಮಾಡಬಾರದೆಂದು ಆದೇಶ ನೀಡಿರದ |: 
ಕಾರಣ ಕ್ರಮವಿರುವುದಿಲ್ಲ. 


ಸಿಒ 10 ಸಿಎಸ್‌ಆರ್‌ 2021 


NR $40. 4 Mm 
(ಎಸ್‌.ಟಿ.ಸೋಮಶೇಖರ್‌) 
ಸಹಕಾರ ಸಚಿವರು 


